ಡೈನೋಸಾರ್‌ಗಳು ಇನ್ನೂ ಭೂಮಿಯ ಮೇಲೆ ಓಡಾಡುತ್ತಿವೆಯೇ? 


ಶ್ರೇಯಾ ಘೋಷ್‌ 


ಅರವತ್ತೈದುವರೆ ಮಿಲಿಯನ್‌ ವರ್ಷಗಳ ಹಿಂದಿನ ಸಾಮೂಹಿಕ ವಿನಾಶದ ಸಂದರ್ಭದಲ್ಲಿ ಡೈನೋಸಾರ್‌ ಕುಟುಂಬದ ಬಹುತೇಕ 
ಕವಲುಗಳು ನಾಶಗೊಂಡರೂ ಅವುಗಳ ಕೆಲ ವಂಶಜರು ಇಂದಿಗೂ ಜೀವಂತವಾಗಿದ್ದಾರೆ. ಆ ಜೀವಿಗಳು, ಅವುಗಳ ರಹಸ್ಯಮಯ 
ಉಳಿಯುವಿಕೆ ಮತ್ತು ಪ್ರಾಚೀನ ಕಾಲದ ಡೈನೋಸಾರ್‌ಗಳ ಜೊತೆ ಅವುಗಳ ಸಂಬಂಧಗಳ ಕುರಿತು ನಮಗೆಷ್ಟು ಗೊತ್ತು? 


ಆಗ್ನೇಯ ಮೆಕಿಕೋದ ಚಿಕ್ಷುಲಬ್‌ ಹೋರ್ಟೊ (ಅುಛಿಥಿಣಾಟಣಾಛಿ ಕನಾಜಡಿಣರ) ಎ೦ಬ ಚಿಕ್ಕ ಊರಿನಲ್ಲಿ ಕೇವಲ ಕೆಲವೇ ಸಾವಿರ 
ಜನರು ವಾಸವಾಗಿದ್ದಾರೆ. ವಿಶಾಲವಾದ ಯುಕಾಟನ್‌ ಪರ್ಯಾಯದ್ದೀಪದ ಹಲವಾರು ಚಿಕ್ಕ ಊರುಗಳಂತೆ ಇಲ್ಲಿಯೂ 
ಶಾಂತತೆ ನೆಲೆಯೂರಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಆದರೆ, ಚಿಕ್ನುಲಬ್‌ನ ಮಣ್ಣಿನ ಒಂದು ಕಿಲೋಮೀಟರ್‌ 
ಆಳದಲ್ಲಿ ಕ್ಸಾರ್ಟ್ಸ್‌ ಮತ್ತು ಕರಗಿದ ಕಲ್ಲುಗಳ ರೇಖೆಗಳಲ್ಲಿ ಅಷ್ಟೇ ಘೋರ ಇತಿಹಾಸದ ಕುರುಹುಗಳು ಹುದುಗಿವೆ. ಇಂದು 
ಚಿಕ್ಷಲಬ್‌ ಪೋರ್ಟೋ ಇರುವ ಸ್ಥಳವು ಹಿಂದೊಮ್ಮೆ ಭೂಮಿಯ ಜೀವಿಗಳ ಬಾಳಲ್ಲಿ ಅತ್ಯಂತ ದುರಂತಮಯ ಘಟನೆ ನಡೆದ 
ಸ್ಥಳವಾಗಿತ್ತು. 


ಅರವತ್ತೈದುವರೆ ಮಿಲಿಯನ್‌ ವರ್ಷಗಳ ಹಿಂದೆ ಒಂದು ಬೆಟ್ಟದಷ್ಟು ದೊಡ್ಡದಾದ ಬಾಹ್ಯಾಕಾಶ ಶಿಲೆಯೊಂದು 100 ಟಿಲಿಯನ್‌ 
ಟನ್‌ ಟಿಎನ್‌ಟಿ ಸ್ಫೋಟಕ್ಕಿಂತಲೂ ಹೆಚ್ಚಿನ ಶಕ್ತಿಯೊಡನೆ ಭೂಮಿಗಪಳಿಸಿತು (ಚಿತ್ರ 1ನ್ನು ನೋಡಿ). ಹಿರೋಷಿಮಾ ಮೇಲೆ 
ಬೀಳಿಸಿದ ಅಣುಬಾಂಬಿಗಿಂತ 1 ಬಿಲಿಯನ್‌ ಪಟ್ಟು ಹೆಚ್ಚಿನ ಶಕ್ತಿಯನ್ನು ಹೊರಚೆಲ್ಲಿ ಇಂದಿನ ಚಿಕ್ಷುಲಬ್‌ನ್ನು ಕೇಂದವನ್ನಾಗಿಸಿ 
180 ಕಿಲೋಮೀಟರ್‌ ವಸ್ತಾರವುಳ್ಳ ಬಹುತೇಕ ವೃತ್ತಾಕಾರದ ಕುಳಿಯೊಂದನ್ನು ಆ ಕಲ್ಲಿನ ಘರ್ಷಣೆಯು ನಿರ್ಮಿಸಿತು (ಚಿತ್ರ 
2ನ್ನು ನೋಡಿ). ಇದರಿಂದ ಉಂಟಾದ ಬಿಸಿಯಿಂದಾಗಿ ಮೈಲುಗಟ್ಟಲೆ ದೂರದ ಜೀವಿಗಳಲ್ಲಾ ತಕ್ಷಣವೇ ಆವಿಯಾಗಿ 
ಹೋದವಲ್ಲದೇ ಭೂಕಂಪ ಮತ್ತು ಬೃಹತ್‌ ಸುನಾಮಿ ಎಲ್ಲಾ ದಿಕ್ಕುಗಳಲ್ಲೂ ಹೊರಹೊಮ್ಮಿತು. ವಾತಾವರಣಕ್ಕೆ ವ್ಯಾಪಿಸಿಕೊಂಡ 
ಧೂಳು ಮತ್ತಿತರ ಭಗ್ಗಾವಶೇಷಗಳಿಂದಾಗಿ ವರ್ಷಗಳ ಕಾಲ ಸೂರ್ಯರಶ್ತಿ ಭೂಮಿಗೆ ಬೀಳದೇ ಶೈತ್ಯ ವಾತಾವರಣ 
ರೂಪುಗೊಂಡು ಸಸ್ಯಗಳು ಬೆಳೆಯಲಾರದಾದವು ಹಾಗು ಬೇಟೆಗಾರ ಪ್ರಾಣಿಗಳು, ಅವುಗಳ ಬೇಟೆಗಳೆಲ್ಲಾ ಒಂದೇ ರೀತಿ 
ಹಸಿವಿನಿಂದ ಸತ್ತವು (ಬಾಕ್ಸ್‌ 1ನ್ನು ನೋಡಿ). 


ಪ್ರಬಲ ಜ್ಞಾಲಾಮುಖಿಗಳು ಹಾಗು ಜಾಗತಿಕ ಹವಾಮಾನ ಬದಲಾವಣೆಗಳಿಂದ ಈಗಾಗಲೇ ಧ್ವಂಸಗೊಂಡಿದ್ದ ಭೂಮಿಗೆ ಈ 
ತರಹ ಇನ್ನೊಂದು ವಿಪತ್ತು ಅಪ್ಪಳಿಸಿತ್ತು. ಇಂದು ಕಿಟೇಷಿಯಸ್‌ ಟರ್ಷರಿ ಸಾಮೂಹಿಕ ವಿನಾಶ (ಅಡಿಜಣಚಿಛಿಜಕಣು-ಖಿಜಡಿಣುಚಿಡಿಧಿ 
(ಏ-ಖ) ಟಭಿ ಜಥಿುಟಿಛಿಣುತಟಿ ಜಾಜಟಿಣ) ಎ೦ದು ಕರೆಯಲಾಗುವ ಈ ಘಟನೆಯಿಂದ ಅಂದು ಭೂಮಿಯ ಮೇಲೆ ಜೀವಿಸಿದ್ದ 
ಜೀವಿಗಳಲ್ಲಿ 2/3 ಅಂಶ ನಾಶಗೊಂಡಿತ್ತು (ಕೆಲವೊಂದು ಅಂದಾಜಿನಂತೆ 80% ಜೀವಿಗಳು ನಶಿಸಿದವು). ಕಾಡುಗಳಲ್ಲಿ 
ಓಡಾಡಿಕೊಂಡಿದ್ದ ಸಾವಿರಕ್ಕೂ ಮಿಕ್ಕಿದ ಪ್ರಭೇದಗಳ ತರಹೇವಾರಿ ಗಾತ್ರದ ಯಶಸ್ಸೀ ಸರೀಸೃಪ ಗುಂಪೂ ಇವುಗಳಲ್ಲಿ 
ಒಂದಾಗಿತ್ತು. ಈ ರೀತಿ, ಡೈನೋಸಾರ್‌ಗಳ ಯುಗಾಂತ್ಯವಾಗಿತ್ತು (ಬಾಕ್ಸ್‌ 2ನ್ನು ನೋಡಿ). 


ಆದರೆ, ಈ ಕೆ-ಟಿ ವಿನಾಶದಲ್ಲಿ ಎಲ್ಲಾ ಡೈನೋಸಾರ್‌ಗಳು ನಶಿಸಲಿಲ್ಲ. ನಮ್ಮ ಕಿಟಕಿಯ ಪಟ್ಟಿಗಳಲ್ಲಿ ಗೂಡು ಕಟ್ಟಿಕೊಳ್ಳುವ, 
ಬೀದಿಬದಿಯ ಅಂಗಡಿಗಳಿಂದ ತಿನಿಸುಗಳನ್ನು ಕದ್ದೊಯ್ಯುವ ಹಾಗು ನಸುಕಿನಲ್ಲಿ ತಮ್ಮ ಇಂಪಾದ ಕೂಗುಗಳಿಂದ 
ನಮನ್ಸೆಬ್ಬಿಸುವ ಪ್ರಭೇದವೊಂದು ಬದುಕುಳಿದು ಇಂದಿಗೂ ಜೀವಿಸಿದೆ. 


ನಮ್ಮ ಭುವಿಯಲ್ಲಿ ಬದುಕಿರುವ ಕಟ್ಟಕಡೆಯ ಡೈನೋಸಾರ್‌ಗಳೇ ಈ ಪಕ್ಷಿಗಳು; ಇದು. ಅವುಗಳ ಕಥೆ. 


ಆರ್ಕಿಯಾಖ್ಟೆರಿಕ್ಸ್‌ನ ಪ್ರಾಚೀನ ಗರಿಗಳು 


ಪಕ್ಷಿಗಳು ಡೈನೋಸಾರ್‌ಗಳ ಸಂಬಂಧಿಗಳೆಂದು ಮುಂಚೆಲ್ಲಾ ಗೊತ್ತಿರಲಿಲ್ಲ. ಜರ್ಮನಿಯ ಐಷ್‌ಟಿಟ್‌ (ಅಲಿಣ್ಣಣಣ) ಪಟ್ಟಣದ 
ಸನಿಹದ ಬ್ಲುಮೆನ್‌ಬರ್ಗ್‌ ಕ್ಷಾರಿಯಲ್ಲಿ ಜೇಕಬ್‌ ನೀಮಾಯರ್‌ (ಎಚಿಅತಛ ಓಜಟಜಧಿಜಡಿ) ಎ೦ಬ ಜರ್ಮನ್‌ ರೈತ 1870ರ 
ಮಧ್ಯದಲ್ಲಿ ವಿಚಿತ್ರವಾದ ಪಳೆಯುಳಿಕೆಯೊಂದನ್ನು ಪತ್ತೆಹಚ್ಚಿದ. ಹಸುವೊಂದನ್ನು ಕೊಳ್ಳಲೋಸುಗ ಹಣಕ್ಕಾಗಿ ನೀಮಾಯರ್‌ 
ಸ್ಥಳೀಯ ಛತ್ರವೊಂದರ ಮಾಲಿಕನಿಗೆ ಆ ಪಳೆಯುಳಿಕೆಯನ್ನು ಮಾರಲು ನಿಶ್ಚಯಿಸಿದ. ಹಲವಾರು ಕೈಗಳು ಬದಲಾವಣೆಗೊಂಡ 
ನಂತರ 1881ರಲ್ಲಿ ಬರ್ಲಿನ್ನಿನ ನ್ಯಾಚುರಲ್‌ ಹಿಸ್ಟರಿ ಮ್ಯೂಸಿಯಮ್‌ 20,000 ಬಂಗಾರದ ನಾಣ್ಯಗಳಿಗೆ ಈ ಪಳೆಯುಳಿಕೆಯನ್ನು 
ಕೊಂಡುಕೊಂಡಿತು. "ಬರ್ಲಿನ್‌ ಮಾದರಿ” ಎಂದೇ ನಂತರ ಕರೆಯಲ್ಪಟ್ಟ ಈ ಪಳೆಯುಳಿಕೆಯು ಹರಡಿಕೊಂಡ ರೆಕ್ಕೆಗಳು, 
ಎಲುಬಿನ ಬಾಲ ಹಾಗು ಮೂರು ಉಗುರುಗಳನ್ನೊಳಗೊಂಡ ಕೈಗಳನ್ನು ಹೊಂದಿದ ಜೀವಿಯೊಂದರ ಚೆನ್ನಾಗಿ ಸಂರಕ್ಷಿಸಲ್ಪಟ್ಟ 
ಅಸ್ಥಿಪಂಜರ ಹಾಗು ತಲೆಬುರುಡೆಯನ್ನು ಹೊಂದಿದೆ (ಚಿತ್ರ 3ನ್ನು ನೋಡಿ). ನೀಮಾಯರ್‌ ಸಂಶೋಧಿಸಿ, ಹಸುಕೊಳ್ಳಲು 
ಬಯಸಿ ಮಾರಿದ ಆರ್ಕಿಯಾಪ್ರೆರಿಕ್ಷ್‌ ಮಾದರಿ ಇಲ್ಲಿಯವರೆಗಿನ ಅತ್ಯಂತ ಪರಿಪೂರ್ಣ ಮತ್ತು ಸಮಗ್ರ ಮಾದರಿಯಾಗಿದೆ. ಗೀಕ್‌ 
ಭಾಷೆಯಲ್ಲಿ ಅರ್ಕೈಯಾಸ್‌ (ಚಿಡಿಲುಚಿ) ಎಂದರೆ ಪ್ರಾಚೀನ ಹಾಗು ಪ್ಲೆರಿಕ್ಸ್‌ (9ಣ್ಣಡಿಥಿ) ಎಂದರೆ ರೆಕ್ಕೆಗಳೆಂದರ್ಥ. ಆಧುನಿಕ 
ಹಕ್ಕಿ ಸಂಕುಲದ ನಿಗೂಢ ಉಗಮದ ಕುರಿತು ನಮಗಿದು ಮೊದಲ ಕುರುಹು. 

ಜರ್ಮನ್‌ ಲುಪ್ತಜೀವಿಶಾಸ್ತ್ರಜ್ಞ (ಶಿಚಿಟಚಿಜಂಟಿಣಂಟಂರರುಣ) ಕಿಶ್ಚಿಯನ್‌ ಎರಿಕ್‌ ಹರ್ಮನ್‌ ವಾನ್‌ ಮೇಯರ್‌ (ಅುಡಿಣುಚಟಿ 
ಇಡಿಛಿಳ ಊಜಡಿಟಚಿಟಿಟಿ ಅಂಟಿ ಒಜಧಿಜಡಿ) 1861ರಲ್ಲಿ ರೆಕ್ಕೆಯ ಪಳೆಯುಳಿಕೆಯೊಂದನ್ನು ಬಳಸಿಕೊಂಡು ಆರ್ಕಿಯಾಪ್ತೆರಿಕನ್ನು 
ವಿವರಿಸಿದ್ದಾನೆ. ಅದೇ ವರ್ಷ ಜರ್ಮನಿಯ ಲಾಂಗೆನಾಲ್‌ಠೈಮ್‌ (ಐಚಿಟಿರಜಟಿಚಿಟಣುಜುಟ) ಸಮೀಪದ ಕ್ಲಾರಿಯೊಂದರಿಂದ 
ಮೊದಲ ಅಸ್ನಿಪಂಜರವನ್ನು ಹೊರತೆಗೆಯಲಾಯಿತು. ವಿಲಕ್ಷಣವೆಂಬಂತೆ, ನೀಮಾಯರ್‌ನಂತೆ ಈ ಮಾದರಿಯನ್ನು 
ಕಂಡುಹಿಡಿದ ಅಜ್ಞಾತ ವ್ಯಕ್ತಿಯು ಪಳೆಯುಳಿಕೆಯನ್ನು ವೈದ್ಯನಿಗೆ ಶುಲ್ಕವಾಗಿ ನೀಡಿದ. ನಂತರ ಆ ವೈದ್ಯ ಇದನ್ನು ಲಂಡನ್ನಿನ 
ನ್ಯಾಚುರಲ್‌ ಹಿಸ್ಪರಿ ಮ್ಯೂಸಿಯಮ್ನಿಗೆ ಮಾರಿದ. ಹಾಗಾದರೆ, 160 ಮಿಲಿಯನ್‌ ವರ್ಷಗಳ ಮುನ್ನ ಜೀವಿಸಿದ್ದ ಈ 


ಪ್ರಾಗೈತಿಹಾಸಿಕ ಪಕ್ಷಿಯಲ್ಲಿ ಅಂತಹ ವಿಶೇಷತೆಯೇನಿದೆ? 


ಆರ್ಕಿಯಾಪ್ರೆರಿಕ್‌ನಲ್ಲಿ ಸರೀಸೃಪ ಹಾಗು ಪಕ್ಷಿಗಳ ಸರಿಸುಮಾರು ಪರಿಪೂರ್ಣ ಮಿಶ್ರ ಲಕ್ಷಣಗಳಿದ್ದವು. ದೊಡ್ಡ ಹಸುವಿನಷ್ಟು 
ಗಾತ್ರವುಳ್ಳ ಇದು ಸರೀಸೃಪಗಳಂತೆ ಉದ್ದನೆಯ ಬಾಲ ಹಾಗು ಚೂಪಾದ ಹಲ್ಲುಗಳನ್ನೊಳಗೊಂಡ ದವಡೆಗಳನ್ನು ಹೊಂದಿದ್ದಷ್ಟೇ 


ಸ್‌) 


ಅಲ್ಲದೇ, ಆಧುನಿಕ ಪಕ್ಷಿಗಳಂತೆ ಗರಿಗಳಿಂದಾವೃತವಾದ ಎರಡು ದೊಡ್ಡ ರೆಕ್ಕೆಗಳನ್ನು ಮತ್ತು ಮೂರು ಬೆರಳುಗಳನ್ನೊಳಗೊಂಡ 
ಕೈಗಳನ್ನು ತೋರಿಸುತ್ತಿತ್ತು (ಚಿತ್ರ 4ನ್ನು ನೋಡಿ). “ಛವಿಯ ಪ್ರಾಚೀನ ಜೀವಿಗಳ ಕುರಿತು ನಾವೆಷ್ಟು ಅಜ್ಞಾನಿಗಳು ಎಂಬುದನ್ನು 
ಇತ್ತೀಚೆಗಿನ ಎಲ್ಲಾ ಮಾದರಿಗಳಿಗಿಂತಾ ಈ ಮಾದರಿ ಅಚ್ಛಳಿಯುವಂತೆ ತಿಳಿಸುತ್ತಿದೆ” ಎಂದು ಜೀವವಿಕಾಸದ ಪಿತಾಮಹ 


ಚಾರ್ಲ್ಸ್‌ ಡಾರ್ವಿನ್‌ "ಆನ್‌ ದ ಒರಿಜಿನ್‌ ಆಫ್‌ ಸ್ಟೀಷೀಸ್‌'ನ ನಾಲ್ಕನೇ ಆವೃತ್ತಿಯಲ್ಲಿ ಬರೆದಿದ್ದಾನೆ (1866). 


ನೂತನ ಮತ್ತು ಪ್ರಾಚೀನ ಸಿದ್ದಾಂತಗಳು 


ಇಂಗ್ಲೀಷ್‌ ಜೀವಶಾಸ್ತ್ರಜ್ಞ ಮತ್ತು ಡಾರ್ವಿನ್‌ ಸಿದ್ಧಾಂತಗಳ ದೊಡ್ಡ ಪ್ರತಿಪಾದಕ (ಎಷ್ಟರಮಟ್ಟಿಗೆಂದರೆ, ಈತನನ್ನು ಡಾರ್ವಿನ್ನನ 
ನಾಯಿ ಎಂದೇ ಜನ ಕರೆಯುತ್ತಿದ್ದರು) ಥಾಮಸ್‌ ಹಕ್ಷ್‌ಲೀ (ಮಿರಟಭಿ ಊಣಧಿಟಜಧಿ) ಪಕ್ಷಿ ಹಾಗು ಥೆರಾಪಾಡ್‌ ಅಸ್ಥಿಪಂಜರಗಳ 
ನಡುವಿರುವ ಸಾಮ್ಯತೆಗಳನ್ನು ಮೊಟ್ಟಮೊದಲ ಬಾರಿಗೆ ಗುರುತಿಸಿದನು. ಡೈನೋಸಾರ್‌ಗಳ ಒಂದು ವರ್ಗವಾದ ಥೆರಾಪಾಡ್‌ಗಳು 
ಟೊಳ್ಳಾದ ಮೂಳೆಯನ್ನು ಹಾಗು ಪ್ರಶಿ ಕೈಕಾಲುಗಳಲ್ಲಿ ಮೂರು ಬೆರಳುಗಳನ್ನು ಹೊಂದಿದ್ದವು (ಚಿತ್ರ 5ನ್ನು ನೋಡಿ). ಈ 
ಅವಲೋಕನದ ಆಧಾರದ ಮೇಲೆ, ಪಕ್ಷಿಗಳು ಥೆರಾಪಾಡ್‌ ಡೈನೋಸಾರ್‌ಗಳಿಂದ ವಿಕಸನಗೊಂಡಿರಬಹುದೆಂದು ಆತ ಸೂಚಿಸಿದ 
(ಬಾಕ್ಸ್‌ 3ನ್ನು ನೋಡಿ). 

ಆದರೆ, 1926ರಲ್ಲಿ ಪ್ರಕಟಗೊಂಡ ಡೆನ್ಮಾರ್ಕಿನ ಅಂಗರಚನಾಶಾಸ್ತ್ರಜ್ಞ ಜೆರಾರ್ಡ್‌ ಹೈಲ್ಗನ್‌ (ಉಜಡಿಚಿಡಿಜ ಊಜುಟಟಚಿಟಿ)ನ 
ಪ್ರಭಾವೀ ಪುಸ್ತಕವೊಂದು ಈ ಸಿದ್ದಾಂತವನ್ನು ಬುಡಮೇಲು ಮಾಡಿತು. ಪಕ್ಷಿ ಹಾಗು ಇನ್ನಿತರ ಸಮೀಪದ ಸಂಬಂಧೀ 
ವರ್ಗಗಳ ಮೂಳೆಗಳ ತುಲನಾತ್ಮಕ ಅಧ್ಯಯನದ ನಂತರ ಪಕ್ಷಿಗಳು, ಇನ್ನಿತರ ಪ್ರಾಣಿಗಳಿಗಿಂತ ಥೆರಾಪಾಡ್‌ ಡೈನೋಸಾರ್‌ಗಳಿಗೆ 
ಹತ್ತಿರದ ಸಂಬಂಧಿಗಳೆಂದು ಹೈಲ್ಗನ್‌ ಕಂಡುಕೊಂಡ. ಆದರೆ, ಡೈನೋಸಾರ್‌ಗಳಲ್ಲಿಲ್ಲದ, ಪಕ್ಷಿಗಳಲ್ಲಿ ಮಾತ್ರ ಕಂಡುಬರುವ 
ಕೂಡಿಕೊಂಡ ಜತ್ತು (ಕಾಲರ್‌ ಮೂಳೆ-ಕುತ್ತಿಗೆಯ ಕೆಳಗಿನ ಅಡ್ಡೆಲುಬು) ಮುಂತಾದ ಅಂಗರಚನೆಗಳ ಭೇದಗಳಿಂದಾಗಿ ಪಕ್ಷಿಗಳು 


ಥೆರಾಪಾಡ್‌ಗಳಿಂದ ಉಗಮಗೊಂಡಿರುವುದು ಅಸಾಧ್ದ ಬದಲಾಗಿ, ಪಕ್ಷಿ ಹಾಗು ಥೆರಾಪಾಡ್‌ಗಳೆರಡೂ ಥೆಕಾಡಾಂಟ್‌ ಎಂಬ 


ಚಿತ್ರ 4. ರಾತ್ರಿಯ ಹೊತ್ತು ಜುರಾಸಿಕ್‌ ಜರ್ಮನಿಯ ಉತ್ತರಾರ್ಧದಲ್ಲಿ ಎಳೆ ಕಾಂಪ್ಲೋಗ್ಡಾಧಿಡ್‌ನ್ನು ( ಅಂಟಧಿವರಟಿಚಿಣುಣ 
ಬಠಟಿರುರಿಭ) ಬೆನ್ನಟ್ಟುತ್ತಿರುವ ಆರ್ರೆ ಯಾಪ್ರೆರಿಕ್ಟ್‌ ಲಿಥೋಗಾಫಿಕಾ (೦ಡಿಭುಜಿಜಠಠಿಣಜಡಿಧಿಥ ಟುಣುತಿಂಡಿಚಿಬುಭಿಚ)ಿ ದ ಊಹಾಚಿತ್ರ. 


ಚಿತ್ರ 5. ಎ. ಯೂಟಾರಾಪ್ಪರ್‌ ಎಂಬ ಥೆರಾಪಾಡ್‌ ಡೈನೋಸಾರ್‌ನ ಒಂದು ಪ್ರಭೇದ ಕಲಾವಿದನ ಕಣ್ಣಲ್ಲಿ. ಬಿ. ೬೫೧ 
ಲುಪ್ತಜೀವಿಶಾಸ್ತ ಮ್ಯೂಸಿಯಮ್ನಿನಲ್ಲಿ ಪ್ರದರ್ಶನಕ್ಕಿಡಲಾದ ಯೂಟಾದ (ಅಮೇರಿಕಾ ಪ್ರಾಂತ್ಯ) ಮೋನೇವ್‌ ರಚನೆಗಳಲ್ಲಿ 
ಅಚ್ಚೊತ್ತಿರುವ ಥೆರಾಪಾಡ್‌ ಡೈನೋಸಾರ್‌ ಕಾಲಿನ ಗುರುತು. 


ಬಾಕ್ಸ್‌ 3. ಡಾರ್ವಿನ್‌ ಹೊಸ ಜೀವಿಗಳ ಉಗಮವನ್ನು ಹೇಗೆ ವಿವರಿಸಿದ? 


ಡಾರ್ವಿನ್ನನ ಜೀವವಿಕಾಸ ಸಿದ್ದಾಂತದ ಪ್ರಕಾರ ಹೊಸ ಜೀವಿಗಳು ಹಂತಹಂತದ ಬದಲಾವಣೆ ಹಾಗು ನಿರಂತರ ಆಯ್ಕೆಗಳಿಂದ 
ಉದ್ಭವಿಸುತ್ತವೆ. ಗುಂಪಿನಲ್ಲಿರುವ ಪ್ರತಿಯೊಂದು ಜೀವಿಯೂ ಇನ್ನೊಂದರಿಂದ ಸಣ್ಣಪುಟ್ಟ ಭೇದಗಳಿಂದ ಬೇರೆಬೇರೆಯಾಗಿವೆ. 
ಇದನ್ನೇ ಮಾರ್ಪಾಟು ಎನ್ನಲಾಗುತ್ತದೆ. ಜೀವಿಗಳ ಆನುವಂಶಿಕ ಘಟಕಗಳ ನಡುವಿರುವ ವ್ಯತ್ಯಾಸಗಳಿಂದ ಮಾರ್ಪಾಟುಗಳು 
ಉಂಟಾಗುತ್ತವೆ. 


ವಾತಾವರಣ ಬದಲಾವಣೆಯಾದಾಗ ನಿರ್ದಿಷ್ಟ ಗುಣಲಕ್ಷಣ ಅಥವಾ ಆನುವಂಶಿಕ ಘಟಕಗಳಿಂದ ಕೆಲಜೀವಿಗಳು 
ಉಳಿದವುಗಳಿಗಿಂತ ಬದುಕಬಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಜೀವಿಗಳಷ್ಟೇ ಸಂತಾನೋತ್ಪತ್ತಿ ಮಾಡುತ್ತಾ ತಮ್ಮ 
ವಂಶವಾಹಿಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಬಲ್ಲ ಸಾಧ್ಯತೆಗಳು ಅಧಿಕ. ಹೀಗಾಗಿ, ಪೀಳಿಗೆಗಳು ಮುಂದುವರೆದಂತೆ ಕೆಲ 
ಗುಣಲಕ್ಷಣಗಳು ನಿಚ್ಚ್ಲಳವಾಗಬಲ್ಲವು. ಕಾಲ ಮುಂದುವರೆದಂತೆ ಇಂತಹ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊತ್ತ ಆ ಗುಂಪಿನ 
ಜೀವಿಗಳು ಎಷ್ಟು ಬದಲಾಗಬಲ್ಲವೆಂದರೆ, ಅದೇ ತಳಿಯ ಇನ್ನಿತರ ಜೀವಿಗಳೊಟ್ಟಿಗೆ ಅವು ಕೂಡಲಾರವು. ಇದನ್ನು 
ಸಂತಾನೋತ್ಸಾದನೆಯ ಪ್ರತ್ಯೇಕತೆ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಇನ್ನಿತರ ಗುಣಲಕ್ಷಣಗಳನ್ನು ನಿಧಾನವಾಗಿ 
ಕ್ರೋಢೀಕರಿಸಿಕೊಂಡು ಮುಂದೆ ಇದೇ ಹೊಸ ಜಾತಿಯ ಉಗಮಕ್ಕೆ ಕಾರಣವಾಗಬಲ್ಲದು. 


ಆದ್ದರಿಂದ, ಜಾತಿಯೊಂದರ ವಿಕಾಸದ ಇತಿಹಾಸವನ್ನು ಪುನಃ ಸಂಯೋಜಿಸುವಾಗ ಈ ಜಾತಿಯು ಬೇರೆ ಯಾವ ಜಾತಿ 
ಅಥವಾ ಗುಂಪಿನೊಟ್ಟಿಗೆ ಹೆಚ್ಚಿನ ಸಾಮ್ಯತೆಗಳನ್ನು ಹೊಂದಿದೆ ಎನ್ನುವುದನ್ನು ನಾವು ಪರಿಶೀಲಿಸುತ್ತೇವೆ. ಒಂದೇ ತರಹದ ಎರಡು 
ಗುಂಪುಗಳು ಇತ್ತೀಚೆಗಿನ ಇತಿಹಾಸದ ಕಾಲಘಟ್ಟವೊಂದರಲ್ಲಿ ಸಾಮಾನ್ಯ ಪೂರ್ವಜನನ್ನು ಹೊಂದಿರಲೇಬೇಕು ಎಂಬುದು 
ಇಲ್ಲಿನ ಊಹೆ. ಈ ಪೂರ್ವಜ ಜಾತಿಯ ಜೀವಿಗಳಲ್ಲೊಂದು ಗುಂಪು ನಂತರದ ಯಾವುದೋ ಹಂತದಲ್ಲಿ ಬೇರ್ಪಟ್ಟು 
ಮಿಲಿಯನ್‌ ವರ್ಷಗಳ ಕಾಲ ನಿಧಾನವಾಗಿ ಬದಲಾವಣೆಗೊಂಡು ಎರಡು ವಿಭಿನ್ನ ಜಾತಿಗಳ ಉಗಮಕ್ಕೆ ಕಾರಣವಾಯಿತು. 


ಸಾವಿರದ ಒಂಭೈನೂರ ಎಪ್ಪತ್ತರ ದಶಕದ ಅಂತ್ಯದ ಹೊತ್ತಿಗೆ ಹಲವಾರು ಮೂಲಗಳ ಒಮ್ಮತದ ಸಾಕ್ಟ್ಯಾಧಾರಗಳಿಂದಾಗಿ 
ಡೈನೋಸಾರ್‌ ಪಕ್ಷಿ ಸಿದ್ಧಾಂತ ಪುನರುತ್ಥಾನ ಕಂಡಿತು. ಈ ಪುನರುತ್ನಾನದಲ್ಲಿ ಅಂಗರಚನಾಶಾಸ್ತ್ರ ಹಾಗು 
ಪಳೆಯುಳಿಕೆಯಾಧಾರಿತ ಅಧ್ಯಯನಗಳಲ್ಲದೇ ಕ್ಷಾಡಿಸ್ಟಿಕ್ಸ್‌ (ಜೀವಿಗಳನ್ನು ಎಷ್ಟು ಇತ್ತೀಚೆಗೆ ಅವುಗಳು ಒಂದೇ ಪೂರ್ವಜರನ್ನು 
ಹೊಂದಿದ್ದವು ಎಂಬುದರ ಮೇಲೆ ವರ್ಗೀಕರಿಸುವ ವಿಭಾಗ) ಎಂಬ ನೂತನ ವಿಜ್ಞಾನ ಶಾಖೆ ಮಹತ್ವದ ಪಾತ್ರ ವಹಿಸಿತು. 
ಇಂದು, ಪಕ್ಷಿಗಳ ಮೂಲ ಡೈನೋಸಾರ್‌ಗಳೆಂದು ಮತ್ತು ಹೀಗಾಗಿ, ಅವುಗಳನ್ನು "ಬದುಕಿರುವ ಡೈನೋಸಾರ್‌'ಗಳೆಂದು 
ವ್ಯಾಪಕವಾಗಿ ಒಪ್ಪಲಾಗಿದೆ. 


ಹೀಗೆಂದು ಭಾವಿಸಲು ಸಾಕ್ಟ್ಯಾಧಾರಗಳೇನು? ಪ್ರಾಚೀನ ಪಕ್ಷಿ ಹಾಗು ಥೆರಾಪಾಡ್‌ ಡೈನೋಸಾರಿನ ಕೆಲ ಗುಂಪುಗಳ ಹಲವಾರು 
ಸಾಮ್ಯತೆಗಳನ್ನು ಹಲವಾರು ಮೂಲಗಳ, ಅದರಲ್ಲೂ ಪ್ರಮುಖವಾಗಿ ಚೈನಾದ ಜೆಹೋಲ್‌ ಬಯೋಟಾ (ಎಜುಂಟ ಬಂಣಚಿ) 
ಪಳೆಯುಳಿಕೆಗಳು ತೋರಿಸಿವೆ. ಆಧುನಿಕ ಪಕ್ಷಿಗಳಿಗೆ ಅನನ್ಯವಾಗಿರುವ ಹಾಗು ಇಂದು ಬದುಕಿರುವ ಬಹುತೇಕ ಬೇರೆ 
ಪ್ರಾಣಿಗಳಿಂದ ಅವುಗಳನ್ನು ಬೇರ್ಪಡಿಸುವ ಗುಣಲಕ್ಷಣಗಳು ಅವುಗಳಲ್ಲಿವೆ. ಗರಿಗಳು, ವಿಶ್‌ಬೋನ್‌ಗಳು (ಅಂಟಿಕೊಂಡಿರುವ 
ಕೊರಳೆಲುಬು), ಮೊಟ್ಟೆಗಳಿಗೆ ಕಾವು ಕೊಡುವುದು, ಎರಡು ಕಾಲುಗಳಲ್ಲಿ ನಡೆದಾಟ ಮತ್ತು ಹಾರಾಟಗಳು ಅಂತಹ ಕೆಲವು 
ಲಕ್ಷಣಗಳಿಗೆ ಉದಾಹರಣೆಗಳು (ಬಾಕ್ಸ್‌ 4ನ್ನು ನೋಡಿ). 


ಗರಿಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಗರಿಗಳು ತುಂಬಾ ಸಂಕೀರ್ಣ ರಚನೆಗಳಾಗಿದ್ದು ಹಾರಾಟದ 
ಗಾಳಿಕದಲಿಕೆಯರಿಮೆಯಲ್ಲಿ (ಏರೋಡೈನಾಮಿಕ್ಸ್‌) ಸಹಾಯಮಾಡುತ್ತವೆ. ಅಲ್ಲದೇ, ದೇಹದ ತಾಪವನ್ನು ಕಾಪಿಡಲು, ಮೊಟ್ಟೆಗೆ 
ಕಾವುಕೊಡಲು ಮತ್ತು ಸಂಗಾತಿಗಳನ್ನು ಆಕರ್ಷಿಸಲು ಕೂಡ ಸಹಾಯಕವಾಗಿವೆ. ಪೂರ್ವ ಥೆರಾಪಾಡ್‌ ಡೈನೋಸಾರ್‌ 
ಪಳೆಯುಳಿಕೆಗಳಲ್ಲೂ ಆದಿಗರಿಗಳೆಂದು ಕರೆಯಬಹುದಾದ ಕೂದಲಿನಂತಹ ಎಳೆಗಳು ಕಂಡುಬಂದಿವೆ. ನಂತರದ 
ಥೆರಾಪಾಡ್‌ಗಳು ಪಕ್ಷಿಗಳಲ್ಲಿರುವಂತಹುದೇ ಗರಿಗಳನ್ನು ಹೊಂದಿರುವಂತೆ ಕಂಡುಬರುತ್ತದೆ. ಅಚ್ಚರಿ ಎನ್ನುವಂತೆ, ಹಲವಾರು 
ಪಕ್ಷಿಗಳಲ್ಲದ ಡೈನೋಸಾರ್‌ಗಳೂ ಗರಿಗಳಿಂದ ಆವೃತವಾಗಿರುವುದನ್ನು ಸಾಕಷ್ಟು ಪಳೆಯುಳಿಕೆ ಅಧ್ಯಯನಗಳು ತೋರಿಸುತ್ತವೆ. 


ಗರಿಗಳಿಂದಾವೃತವಾದ ರೆಕ್ಕೆಗಳು ಮೈಕ್ರೋರ್ಯಾಪ್ಪರ್‌ (ಟುಿಡಿಂಡಿಚಿಿಣಂಡಿ) ನಂತಹ (ಅಕ್ಷರಶಃ ಆಧುನಿಕ ಪಕ್ಷಿಗಳಂತೆ 
ಗರಿಗಳಿಂದಾವೃತವಾಗಿ, ನಾಲ್ಕು ರೆಕ್ಕೆಗಳನ್ನು ಹೊಂದಿದ್ದ ಡೈನೋಸಾರ್‌ಗಳು) ಡೈನೋಸಾರ್‌ಗಳಿಗೆ ಸಮರ್ಥವಾಗಿ ತೇಲಾಡಲು 
ಬಹುಶಃ ಸಹಾಯಮಾಡಿದ್ದಿರಬಹುದು (ಚಿತ್ರ 6ನ್ನು ನೋಡಿ). ಇನ್ನಿತರ ಹಾರಾಡದ ಡೈನೋಸಾರ್‌ಗಳಲ್ಲಿ ಗರಿಗಳು ಬೇರೆಯದೇ 
ಕಾರ್ಯನಿರ್ವಹಿಸಿದ್ದಿರಬಹುದು. ಇವೆಲ್ಲವೂ ಗರಿಗಳು ಹಾರಾಟಕ್ಕಲ್ಲದೇ ಇನ್ನಿತರ ಕಾರ್ಯಕ್ಕಾಗಿ ವಿಕಸನಗೊಂಡಿದ್ದಿರಬಹುದು 
ಎಂದು ಸೂಚಿಸುತ್ತದೆ. ಅಂದರೆ, ಬಹುಶಃ ಬಣ್ಣಬಣ್ಣದ ಗರಿಗಳು ಸಂಗಾತಿಗಳನ್ನು ಆಕರ್ಷಿಸಲು ಅಥವಾ ಬೇಟೆಗಾರರನ್ನು 
ಹಾಗು ಪ್ರತಿಸ್ಪರ್ಧಿಗಳನ್ನು ಬೆದರಿಸಲು ಬಳಕೆಯಲ್ಲಿದ್ದಿರಬಹುದು. ನಂತರವಷ್ಟೇ ಅವು ಪ್ರಾಣಿಗಳಿಗೆ ಹಾರಾಡಲು ಮತ್ತು ಅದರಲ್ಲಿ 
ಪರಿಣತಿಯನ್ನು ಸಾಧಿಸಲು ಸಹಕರಿಸಿರಬಹುದು. 


ಪಕ್ಷಿಗಳು, ಗರಿಗಳೊಂದನ್ನಷ್ಟೇ ಅಲ್ಲದೇ, ಅಸಾಮಾನ್ಯ ಸಂವೇದನಾ ಸಾಮರ್ಥ್ಯವನ್ನೂ ಹೊಂದಿವೆ. ಹಾರಾಟಕ್ಕೆ ಅತ್ಯಗತ್ಯವಾದ 
ತ್ವರಿತ ಸಂವೇದನಾ ಪ್ರಿಯೆ ಮತ್ತು ನಿರ್ಣಯ ತೆಗೆದುಕೊಳ್ಳುವಿಕೆಯನ್ನು ಬೆಂಬಲಿಸುವ ಮೆದುಳಿನ ಮುಂಭಾಗವು ಇದಕ್ಕೆ 
ಸಹಾಯ ಮಾಡುತ್ತದೆ. ಪಕ್ಷಿಗಳ ಕೆಲ ಡೈನೋಸಾರ್‌ ಪೂರ್ವಜರೂ ದೊಡ್ಡದಾದ ಮೆದುಳಿನ ಮುಂಭಾಗವನ್ನು 
ಹೊಂದಿದ್ದವೆಂದು ವಿಜ್ಞಾನಿಗಳು ಸಾಕ್ಷ್ಯ ಕಂಡುಕೊಂಡಿದ್ದಾರೆ. ಆವಾಗಲೇ ಮುಂದೊಂದು ದಿನ ಪಕ್ಷಿಗಳಿಗೆ ಹಾರಾಡಲು 
ಸಹಾಯವಾಗುವಂತೆ ಅವುಗಳ ಮೆದುಳು ವಿಕಸಿಸುವ ಸ್ಥಿತಿಯಲ್ಲಿತ್ತು (ಅಂದರೆ, ಹಾರಾಟಕ್ಕೆ ಸನ್ನದ್ದವಾಗುವಂತಹ) 
ಎಂಬುದಕ್ಕಿದು ಸುಳಿವು. ಅಷ್ಟೇ ಅಲ್ಲದೇ ಪಕ್ಷಿಗಳ ಚಯಾಪಚಯ ಕ್ರಿಯೆ ಅತ್ಯಂತ ವೇಗವಾಗಿದ್ದು ಹಾರಾಟಕ್ಕೆ ಅತ್ಯಗತ್ಯವಾದ 
ಅಗಾಧ ಶಕ್ತಿಯನ್ನವು ಒದಗಿಸುತ್ತವೆ. ಸರೀಸೃಪಗಳು ಶೀತರಕ್ತ ಪ್ರಾಣಿಗಳಾದರೆ, ಪಕ್ಷಿಗಳು ಬಿಸಿರಕ್ತ ಪ್ರಾಣಿಗಳು; ಡೈನೋಸಾರ್‌ಗಳು 
ಈ ಎರಡು ಸ್ಥಿತಿಗಳ ಮಧ್ಯದಲ್ಲಿದ್ದಿರಬಹುದಾದ ಸಾಧ್ಯತೆಗಳನ್ನು ಸಾಕ್ಷ್ಯಗಳು ಒದಗಿಸುತ್ತವೆ (ಬಾಕ್ಸ್‌ 5ನ್ನು ನೋಡಿ). 


ಮೊದಲ ನೈಜ ಪಕ್ಷಿಗಳು ಸುಮಾರು 150 ಮಿಲಿಯನ್‌ ವರ್ಷಗಳಷ್ಟು ಹೊತ್ತಿನಲ್ಲಿ, ಅಂದರೆ, ಚಿಕ್ಕುಲಬ್‌ ಅಪ್ಪಳಿಸುವಿಕೆಗಿಂತ 85 
ಮಿಲಿಯನ್‌ ವರ್ಷಗಳಿಗೂ ಮುನ್ನವೇ ಇದ್ದವೆಂದು ಪಳೆಯುಳಿಕೆ ದಾಖಲೆಗಳು ಹೇಳುತ್ತವೆ (ಬಾಕ್ಸ್‌ 6ನ್ನು ನೋಡಿ). ಈ 
ಪೂರ್ವಜ ಪಕ್ಷಿ ಮತ್ತು ಪಕ್ಷಿಯಲ್ಲದ ಡೈನೋಸಾರ್‌ ಪಳೆಯುಳಿಕೆಗಳನ್ನು ಪ್ರತ್ಯೇಕಿಸಲು ವಿಜ್ಞಾನಿಗಳು ಹೆಣಗಾಡುವುದನ್ನು 
ಕಂಡಾಗ ಅವುಗಳ ನಡುವೆ ತುಂಬಾ ಸಾಮೀಪ್ಯ ಒಂದಾನೊಂದು ಕಾಲದಲ್ಲಿದ್ದಿರಬಹುದು ಎಂದು ತಿಳಿಯುತ್ತದೆ (ಬಾಕ್ಸ್‌ 7ನ್ನು 
ನೋಡಿ). ಪಕ್ಷಿಗಳ ಆದಿ ಪೂರ್ವಜರು, ತಮ್ಮ ಡೈನೋಸಾರ್‌ ಸಹೋದರರೊಂದಿಗೆ, ಸಣ್ಣಪುಟ್ಟ ಬದಲಾವಣೆಗಳನ್ನು ಕ್ರಮೇಣ 
ಹೊಂದುತ್ತಾ, ಅವುಗಳಿಂದಲೇ ಒಂದನ್ನೊಂದು ಪ್ರತ್ವೇಕಿಸಿಕೊಳ್ಳುತ್ತಾ, ಸುಮಾರು 100 ಮಿಲಿಯನ್‌ ವರ್ಷಗಳಷ್ಟು ಕಾಲ 
ಸಹಬಾಳ್ಳೆ ನಡೆಸಿದ್ದವು. ಇನ್ನಿತರ ಡೈನೋಸಾರ್‌ಗಳಿಗೆ ಸಾಮೃತೆಯಿಲ್ಲದೇ ಪಕ್ಷಿಗಳನ್ನೇ ಬಹುತೇಕ ಹೋಲುತ್ತಾ ಸಣ್ಣ ದೇಹದ, 
ಗರಿಗಳಿಂದಾವೃತವಾದ, ದೊಡ್ಡ ಮೆದುಳನ್ನೊಳಗೊಂಡ ಡ್ರೋಮೆಯೋಸೌರಿಡ್ಸ್‌ (ಜಡಿಂಟಚಿಜಂಚಿಣಡಿಭ) ಮತ್ತು 
ಟ್ರೂಡಾಂಟಿಡ್ಜ್‌ ಗಳೆಂಬ (ಣಡಿಂಂಜಂಟಣಜ) ಥೆರಾಪಾಡ್‌ ಡೈನೋಸಾರ್‌ಗಳು ಆಗಿನ ಕಾಲದಲ್ಲಿ ಪಕ್ಷಿಗಳ ನಿಕಟ 
ಸಂಬಂಧಿಗಳಾಗಿದ್ದವು (ಚಿತ್ರ 7ನ್ನು ನೋಡಿ). 


ಪ್ರಳಯಕಾಲದಲ್ಲಿ ಬದುಕುಳಿದದ್ದು 


ಇವೆಲ್ಲವುಗಳು ಪ್ರಶ್ನೆಯೊಂದಕ್ಕೆ ನಾಂದಿ ಹಾಡುತ್ತವೆ - ಡೈನೋಸಾರ್‌ ಯುಗವನ್ನು ಅಂತ್ಯಗೊಳಿಸಿದ ಬೃಹತ್‌ ವಿನಾಶದ 
ಕಾಲಘಟ್ಟದಲ್ಲಿ ಪಕ್ಷಿಗಳು ಹೇಗೆ ಬದುಕಿಕೊಂಡವು? ಎಲ್ಲಾ ಪಕ್ಷಿಗಳೂ ಬದುಕಲಿಲ್ಲ ಎಂಬ ಸತ್ಯದಲ್ಲೇ ಮೊದಲ ಸುಳಿವಿದೆ. ಹೆಚ್ಚಿನ 
ಪಕ್ಷಿಗಳು ಚಿಕ್ಲುಲಬ್‌ ಅಪ್ಪಳಿಸುವಿಕೆಯಲ್ಲಿ ನಿರ್ನಾಮವಾದರೆ ಕೇವಲ ಶೆಷ ಪಕ್ಷಿಗಳು ಮಾತ್ರವೇ ಬದುಕಿಕೊಂಡವು. ಈ 
ಬೆರಳೇಕಿಕೆಯ ಪಕ್ಷಿಗಳು ಬದುಕುಳಿಯಲು ಕಾರಣವಾದ ಅಂಶಗಳೇನು ಎನ್ನುವುದನ್ನು ನಾವು ಅಂದಾಜಿಸಬೇಕಷ್ಟೇ. 


ಅಂತಹ ಹೊತ್ತಲ್ಲಿ ಬದುಕುಳಿದ ಪಕ್ಷಿ ಕುಟುಂಬಗಳು ದವಡೆ ಮತ್ತು ಹಲ್ಲುಗಳ ಬದಲಾಗಿ ತೃಣಧಾನ್ಯ ಅಥವಾ ಬೀಜಗಳನ್ನು 
ತಿನ್ನಬಲ್ಲಂತಹ ಕಠಿಣ ಕೊಕ್ಕನ್ನು ವಿಕಸಿಸಿಕೊಂಡಿದ್ದವು ಎಂದು ಇತ್ತೀಚೆಗಿನ ಸಿದ್ಧಾಂತವೊಂದು ಹೇಳುತ್ತದೆ ?. ಗಿಡದ ಎಲೆ, ಫಲ 
ಮತ್ತು ಸಣ್ಣ ಬೇಟೆಗಳೆಲ್ಲಾ ಕ್ಷುದಗಹ ಅಪ್ಪಳಿಸಿದಾಗ ನಾಶಗೊಂಡಿದ್ದರೂ ಬೀಜಗಳು ಕಠಿಣವಾಗಿರುತ್ತವೆ. ಬೀಜಗಳನ್ನು ತಿಂದು 
ಜೀರ್ಣಿಸಿಕೊಳ್ಳಬಲ್ಲ ಸಾಮರ್ಥ್ಯದಿಂದಲೇ ಪಕ್ಷಿಗಳು ಹಸಿವಿನಿಂದ ನರಳಿ ಸಾಯಲಿಲ್ಲವಿರಬಹುದು. ಆದರೆ, ಬೀಜಗಳನ್ನು ತಿಂದೇ 
ಬದುಕಿದ ಹಲ್ಲುಗಳುಳ್ಳ ಮತ್ತು ಕೊಕ್ಕಿರದ ಪಕ್ಷಿಗಳ ಪೂರ್ವಜರ ಉಪಸ್ಥಿತಿಯನ್ನು ತೋರಿಸುತ್ತಾ ಕೆಲ ವಿಜ್ಞಾನಿಗಳು ಈ 
ಸಿದ್ಧಾಂತವನ್ನು ವಿರೋಧಿಸುತ್ತಾರೆ. ಜೊತೆಗೆ, ಹೇಗೆ ಕೆಲ ಜಾತಿಯ ಕೊಕ್ಕುಳ್ಳ ಪಕ್ಷಿಗಳು (ವಿಶೇಷವಾಗಿ ಸಣ್ಣವು) ಇತರ 
ಪಕ್ಷಿಗಳಿಗಿಂತ ಮಿಗಿಲಾಗಿ ಬದುಕುಳಿದವು ಎನ್ನುವ ಸಾಧ್ಯತೆಗಳನ್ನು ಈ ಸಿದ್ದಾಂತವು ವಿವರಿಸುವುದಿಲ್ಲ. 


ಹಕ್ಕಿಗಳು ಹೊಂದಿಕೊಂಡು ಬದುಕಿದ್ದ ಪ್ರದೇಶಗಳು ಅವುಗಳ ಅಸಿತ್ತದಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಎಂದು ಮತ್ತೊಂದು 
ಸಿದ್ಧಾಂತವು ಪ್ರತಿಪಾದಿಸುತ್ತದೆ *. ಚಿಕ್ಕುಲಬ್‌ ಅಪ್ಪಳಿಸುವಿಕೆಯಿಂದ ಜಾಗತಿಕ ಮಟ್ಟದಲ್ಲಿ ವ್ಯಾಪಕ ಅರಣ್ಯನಾಶವಾಯಿತೆಂಬುದಕ್ಕೆ 
ಸಾಕ್ಷ್ಯಗಳಿವೆ. ಒಂದು ಅಂದಾಜಿನಂತೆ ಅಪ್ಪಳಿಸುವಿಕೆಯ ಆರಂಭಿಕ ಆಘಾತದಲೆಯ ಪರಿಣಾಮವಾಗಿ 1500 ಕಿಮೀ ಸುತ್ತಲಿನ 
ಎಲ್ಲಾ ಮರಗಳೂ ನೆಲಕ್ಕುರುಳಿದವು. ಮುಂದಿನ ಹಲವಾರು ದಿವಸ, ಅಪ್ಪಳಿಸುವಿಕೆಯಿಂದ ಬಿಡುಗಡೆಗೊಂಡ ಧೂಳು ಮತ್ತು 
ಖನಿಜಗಳಿಂದಾಗಿ ದ್ಯುತಿಸಂಶ್ಲೇಷಣೆ ಸ್ತಬ್ದ್ಧಗೊಂಡಿದ್ದಲ್ಲದೇ ಪದೇಪದೇ ಆಮ್ಲಮಳಯಾಗಿದ್ದಿರಬಹುದು. ಈ ಅಂಶಗಳನ್ನು 
ಗಣನೆಗೆ ತೆಗೆದುಕೊಂಡರೆ, ಮರಗಳನ್ನಾಶ್ರಯಿಸಿದ್ದ ಜೀವಿಗಳು ಕ್ಷಪ್ಪ ಸಮಯದಲ್ಲೇ ಅದೃಷ್ಟಹೀನರಾದವೆಂದು ಅನಿಸುತ್ತದೆ. 
ಇಂತಹ ಸಮಯದಲ್ಲಿ ಬದುಕುಳಿದ ಪಕ್ಷಿಗಳು ಬಹುಷಃ ಇಂದಿನ ಕೋಳಿ ಮತ್ತು ಅದೇ ಜಾತಿಯ, ಗಾತ್ರದಲ್ಲಿ ಸಣ್ಣದಾದ, 


ನೆಲವನ್ನಾಶ್ರಯಿಸಿದ ಪಕ್ಷಿಗಳಿರಬಹುದು. 
ಮುಗಿಸುವ ಮುನ್ನ 


ಚಿಕ್ಷುಲಬ್‌ ಅಪ್ಪಳಿಸುವಿಕೆಯ ಸಂದರ್ಭದಲ್ಲಿ ಪಕ್ಷಿಗಳು ಹೇಗೆ ಬದುಕುಳಿವು ಎಂಬುದು ಸ್ಪಷ್ಟವಲ್ಲದೇ ಹೋದರೂ ಕೂಡ ಇಂದು 
ಭೂಮಿಯಲ್ಲಿ ಯಶಸ್ವಿಯಾಗಿ ಜೀವಿಸಿರುವ ಪ್ರಾಣಿಗಳಲ್ಲಿ ಅವೂ ಒಂದು. ಸುಮಾರು 10000ಕ್ಕೂ ಮಿಕ್ಕಿದ ಜಾತಿಯ ಪಕ್ಷಿಗಳು 
ಭೂಮಿಯ ಎಲ್ಲಾ ಭಾಗಗಳಲ್ಲೂ ಕಂಡುಬರುತ್ತವೆ. ಬಲವಾದ ಹಾರಾಟದ ಸ್ನಾಯುಗಳ ಸಹಾಯದಿಂದ ಪಕ್ಷಿಗಳು ಕೆಲವೊಮ್ಮೆ 


ಸಮುದ್ರ ಮಟ್ಟದಿಂದ 9000 ಮೀಟರ್‌ ಎತ್ತರದಲ್ಲಿಯೂ ಸಾವಿರಾರು ಕಿಲೋಮೀಟರ್‌ ದೂರಕ್ಕೆ ಹಾರಾಟ ನಡೆಸುತ್ತವೆ. 


ತಿಳಿಗುಳಿಗೆಗಳು 


* ಹೆಚ್ಚಿನ ಡೈನೋಸಾರ್‌ಗಳನ್ನು ನಾಶಗೊಳಿಸಿದ ಕ್ಷುದಗಹ ಅಪ್ಪಳಿಸುವಿಕೆಯಲ್ಲಿ ಕೆಲವೊಂದು ಕುಟುಂಬಗಳು ಬದುಕಿದವು. 

* ಬದುಕುಳಿದ ಡೈನೋಸಾರ್‌ ಕುಟುಂಬದ ಥೆರಾಪಾಡ್‌ ಶಾಖೆಯಿಂದ ಪಕ್ಷಿಗಳು ಹುಟ್ಟಿಕೊಂಡವು. 

*  ಬೀಜಗಳಂತಹ ಆಹಾರವನ್ನು (ಅಂತಹಾ ಸಮಯದಲ್ಲಿ ಇದೊಂದೇ ಹೆಚ್ಚಾಗಿ ಲಭ್ಯವಿತ್ತು) ತಿನ್ನಬಲ್ಲಂತಹ 
ಸಾಮರ್ಥ್ಯಗಳಿಂದಾಗಿ ಥೆರಾಪಾಡ್‌ಗಳು ಬದುಕುಳಿಯಲು ಸಾಧ್ಯವಾಯಿತು. 

* ಅಲ್ಲದೇ ಥೆರಾಪಾಡ್‌ಗಳು ಗಾತ್ರದಲ್ಲಿ ಸಣ್ಣದಾಗಿದ್ದವು ಮತ್ತು ವೃಕ್ಷಗಳನ್ನು ಅವಲಂಬಿಸದೇ (ವೃಕ್ಷಗಳು ಕ್ಷುದಗಹ 
ಅಪ್ಪಳಿಸುವಿಕೆಯಿಂದ ನೆಲಕ್ಕುರುಳಿದ್ದವು) ನೆಲವನ್ನು ನೆಚ್ಚಿದ್ದರಿಂದ ಬಹುಷಃ ಕುದಗಹ ಅಪ್ಪಳಿಸುವಿಕೆಯ ನಂತರದ 
ಪರಿಣಾಮಗಳಿಂದ ಅವು ಬದುಕುಳಿಯಲು ಸಾಧ್ಯವಾಗಿದ್ದಿರಬಹುದು. 

. 


ಪಕ್ಷಿಗಳಲ್ಲಿ ನಾವಿಂದು ಕಾಣುವ ಹಾರಾಟ ಅಥವಾ ಗರಿಗಳು, ಅವುಗಳ ಡೈನೋಸಾರ್‌ ಪೂರ್ವಜರಲ್ಲಿ ಈ ಮೊದಲೇ 
ಇತ್ತು. 


ಆಕರಗಳು: 


1 . ನಡಿಣಚಿಣಣಜ, ಖ. ಐ. ಔ'ಅಂಟಿಟಿಂಡಿ, ಎ. ಏ. & ಎಚೆಡಿಫು, ಇ. ಆ. (2015, ಔಛಿಣರಛಿಜಡಿ 5). ಖಿಜ ಡಿರುಟಿ ಚಿಟಿಜ ಜುತಿಜಢಿಜಿಛಿಚೆಣುರಟಿ ಅಜಿ ಛುಡಿಜ. 
ಅಣಡಿಡಿಜಟಿಣ ಐಠಟರಿರಿಧಿ. ಅಜಟಟ ಕಡಿಜಿ. 


2. ಐಚಿಢಿಂಟಿ, ಆ. ಫಘ.. ೩ಡಿಂತಿಟಿ, ಅ. ಒ & ಇತಚಿಟಿ, ಆ. ಅ. (2016). ಆಜಟಿಣಚಿಟ ಜುಠಿಚಿಡಿಣಧಿ ಚಿಟಿಜ ಜಛಿರಟರಿರುಛಿಚಿಟ, ಣಜಿಛುಟುಣಧಿ ೦ಟಿ ಛುಡಿಜ-ಟುಲಾಜ 
ಜುಟಿರಚಿಣಢಿ ಠಿಡಿಂಡಿ ಣರ ಣಜ ಜಟಿಜ-ಛಿಡಿಜಣಚಿಛಿಜರಣು ಟಭಿ ಜಥಿಣುಟಿಛೀಉರಿಟಿ. ಅಣಾಡಿಡಿಜಟಿಣ ಬಟರರಧಿ, 26(10), 1325-1333. 
3. ಕಈಬಜಟಜ, ಆ. ಎ. ಜಡಿಛಿರಿತುಛಿ, ೦. 8ಜಡಿತಿ ಎ. ಖ ಆಣಾಟಿಟಿ, ಖ. ಈಭಿಣರಾಲಾಧಿ, ಆ. ಇ. ಐಧಿಣಟಿ, ಖಿ. ಖ. & ಉಚಿಣಾಣುಜಡಿ, ಎ. ೦. (2018). ಇಚಿಡಿಟಧಿ 


ಇತರಿಟಣಾಣುಂಣಟಿ ಅಜಿ ಒರಿಜಜಡಿಟಿ ಐಡಿಭ ಖಣಡಿಣಾಛಿಣಣಾಡಿಜಜ ಛಧಿ ಉಟರಛಚಿಟ ಶಈಂಡಿಜಿಣ ಅಠಟಟಚೆಧಿಜ ಚಿಣ ಣುಜ ಇಟಿಜ-ಅಡಿಜಣಚಿಛಿಜರಣು ಒಚಿ 
ಇಧಿಣುಟಿಛಿೀಣುರಿಟಿ. ಅಣಡಿಡಿಜಟಿಣ ಬಐರಠಟರಂರಧಿ, 28(11). 1825-1831.೫2. 


ಶ್ರೇಯಾ ಘೋಷ್‌ ವಿಜ್ಞಾನ ಬರಹಗಾರ್ತಿ ಮತ್ತು ಇಂಡಿಯಾ ಬಯೋಸ್ಕೆನ್ಸ್‌ ಸಂಪಾದಕಿ. ಅವರನ್ನು 
ನಡಿಜಧಿಚಿಯುಟಿಜುಚಿಛೂಛಿಜಟಛಿಜ.8ಂ ಮಿಂಚಂಚೆಯಲ್ಲಿ ಸಂಪರ್ಕಿಸಬಹುದು. 


